ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ತನಿಖೆ ಕೋಶದ ಬಗ್ಗೆ 
ಶ್ರೀ ಹೆಚ್‌.ಎಂ. ರೇವಣ್ಣ (ವಿಧಾನಸಭೆಯಿಂದ ಚುನಾಯಿತರಾದವರು):- 
41 (96) ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಮೀಸಲಾತಿ ನೀಡಿರುವ ಬಗ್ಗೆ ತನಿಖೆ ಮಾಡಲು ಇಲಾಖೆಯಲ್ಲಿ ತನಿಖಾ ಕೋಶ ಇರುವುದು 
ನಿಜಿವೇ; 


(ಆ) ಇದ್ದಲ್ಲಿ, 2018-19ನೇ ಸಾಲಿನಲ್ಲಿ ಸದರಿ ತನಿಖಾ ಕೋಶವು ಎಷ್ಟು ಕಛೇರಿ/ಸಂಸ್ಥೆಗಳನ್ನು ತಪಾಸಣೆ ಮಾಡಿದೆ; 


(ಇ) ಮೀಸಲಾತಿ ವಿಚಲನೆ ಮಾಡಿರುವ ಸಂಸ್ಥೆಗಳು/ಇಲಾಖೆಗಳ ಮೇಲೆ ಯಾವ ರೀತಿ ಕ್ರಮವಹಿಸಲಾಗಿದೆ? (ವಿವರ ನೀಡುವುದು) 


